' 
ಜೆ 


5 ಈಹಷುರ ವೇ 2೦೦1 


9 ಚಿತ್ರ ಲೇಖನ: 
ಎನ್‌. ಸಿ. ದೇಸಾಯಿ 


ಜೀವನೋತ್ಸಾಹದ ಯತು 


ಸಂತ 


ಕಲಾವಿದರು, ಕವಿಗಳು, ಬರೆಹಗಾರರು, 
ಸಂಗೀತಗಾರರೆಲ್ಲರಿಗೂ ಉತ್ಪಾಹ, ಹುಮ್ಮಸ್ಸು 
ನೀಡುವ ಕಾಲ “"ವಸಂತ'.' ಹೋಳಿಯ 
ಹಬ್ಬದೊಂದಿಗೆ ಕೊನೆಯಾಗುವ ಶಿಶಿರ ಯತು 
ವಸಂತದ ಆಗಮನಕ್ಕೆ ನಾಂದಿ ಹಾಡುತದೆ. 
ಆದರೂ ವಸಂತದ ಉಲ್ಲೇಖಕ್ಕೆ ಶಿಶಿರದ 
ಕೊನೆಕಾಲದ ಕೊಡುಗೆಯೂ ಅಷ್ಟೇ ಆಕರ್ಷಕ 
ಅಷ್ಟೇ ವರ್ಣರಂಜಿತ. 

ನಮ್ಮ ದೇಶದ ಮೇಲಿನ ನೆತ್ತಿಯಿಂದ 
ಕೆಳಗಿನ “ವಾದದವರೆಗೂ ಆಚರಿಸುವ ಹಬ್ಬ 
"ಹೋಳಿ'. ಪ್ರದೇಶ ಬದಲಾದಂತೆ ಭಾಷೆ, 
ಬೇರೆಯಾದಂತೆ ಜನತೆಯ ಸಂಸ್ಕೃತಿ- 
ಸಂಸ್ಕಾರಗಳು ಬೇರೆಯಾದಂತೆ ಈ ಹಬ್ಬದ 
ಆಚರಣೆಯಲ್ಲಿ ಅಲ್ಪಸ್ವಲ್ಪ ಬದಲಾವಣೆ 
ಯಾದರೂ ಮೂಲ ಪೌರಾಣಿಕ ಹಿನ್ನೆಲೆ 
'ಮಾತ್ರ ಒಂದೇ. 

ಇದು ಐದುದಿನಗಳ ಕಾಲ ನಡೆಯುವ ಹಬ್ಬ: 
"ರಂಗಪಂಚಮಿ' ಎಂದೇ . ನಾವಿದನ್ನು 
ಕರೆಯುತ್ತೇವೆ. ಇನ್ನು ಕೆಲಪ್ರ ದೇಶಗಳಲ್ಲಿ ಏಳು, 
ಒಂಬತ್ತು ಐವತ್ತು ದಿನಗಳು ನಡೆಯುವದೂ 


ಮ ಸ ಹಾ ತಟ ಜಟ್‌॥ ಮೇ,2001 


ಉಂಟು. ಅಷ್ಟು ದೊಡ್ಡದಾಗಿ ನಡೆಯುವದು 
ಹೆಚ್ಚಾಗಿ ಉತ್ತರಭಾರತದಲ್ಲಿ ಮಾತ್ರ ಕಂಡು 
ಬರುತದೆ. 

ಈ ಹಬ್ಬದ ಮೂಲ ಮೂರ್ತಿಯೇ 
"ಮನ್ನಥ' - ಕಾಮ, ಅವನ ಪತ್ನಿ ರತಿದೇವಿ, 
ಅವರ ಶೃಂಗಾರಲೀಲೆ, ಕಾಮಕೇಳಿ ಜನತೆ 
ಗೊಂದು ಆದರ್ಶ, ಹಬ್ಬವನ್ನಾಚರಿಸುವ ಮೂಲ 
ಬೇರು. 


ಶಿವನ ತಪೋಭಂಗ 

ತನ್ನ ತಪೋಭಂಗಕ್ಕೆ ಮನ್ನಥನೇ ಕಾರಣ 
ನೆಂದು" ಶಿವ ತನ್ನ ಮೂರನೇ ಕಣ್ಣನ್ನು 
'ತೆರೆಯುತಾನೆ. ಆ ನೇತ್ರ ದಿಂದ ಬಂದ ಕಿರಣ 
ಸೋಂಕಿದ. ಮಾತ್ರಕ್ಕೆ 
ಬೂದಿಯಾಗುತಾನೆ. 


ಇದು ನಡೆದುದು ರತಿಯ ಸಮ್ಮುಖದಲ್ಲಿ-. 


ಯಾವಾಗಲೂ ಕಾಮನ ತೋಳಗಸೆರೆ 
ಯಲ್ಲಿಯೇ ಇರುವ ರತಿಯ ಪಾಡೇನಾಗಿ 
ರಬೇಡ | ಎವೆಮುಚ್ಚಿ : ತೆರೆಯುವುದರಲ್ಲಿ 
ಪತಿಯ ಪ್ರಾಣ ಹಾರಿಹೋಗಿತ್ತು ದುಃಖಿತ. 
ರತಿ, ನನ್ನ ಪತಿಯನ್ನು ನನಗೆ ನೀಡೆಂದು ಶಿವನನ್ನೇ 
ಬೇಡಿದಳು. ಪ್ಯೂ "ಪ್ರಸಂಗಕ್ಕೆ ಕಾರಣರಾದ 
ದೇವತೆಗಳು ಕ ರತಿಯೊಂದಿಗೆ ದನಿ 
 ಗೂಡಿಸಿದರು. ಶಿವನ ಮನಸ್ಸು ಕರಗಿತು. 
ಮನ್ನಥನಿಗೆ ಪ್ರಾಣ ಮರಳಿತು. 

ಇನ್ನೊಂದು ಹೇಳಿಕೆಯ ಪ್ರಕಾರ ಕಾಮನು 
ಬ್ರಹ್ಮನ ಮಗ. ಬ್ರಹ್ಮ ಮಗನಿಗೆ ಲೋಕವನ್ನೇ 
' ಮೋಹಿಸುವ ಶಕ್ತಿಯನ್ನು ಅನುಗ್ರಹಿಸಿದ, ಕಾಮ 
ಈ . ಪ್ರಯೋಗವನ್ನು ತಂದೆಯ ಮೇಲೆ 
ಪ್ರಯೋಗಿಸಿದ | ಬ್ರಹ್ಮನಲ್ಲಿ ಇದರಿಂದಾಗಿ 
ಚಾಂಚಲ್ಯ ಉಂಟಾಯಿತು. ಮಗಳು ಸಂಧ್ಯಾ 
ಳನ್ನೆ ಮೋಹಿಸುವ ಮಾಯಾಜಾಲ ಬ್ರಹ್ಮನ 
ದಾಯಿತು. ಮಗನ ಗುಟ್ಟುಬ್ರಹ್ಮನಿಗೆ ತಿಳಿದಾಗ 


ಮನ್ನಥ ಸುಟ್ಟು 


ನಮ್ಮಲ್ಲಿ ), 
ನೆರೆಯ ರಾಜ್ಯಗಳಲ್ಲಿ 
ಉತರ ಭಾರತದಲ್ಲಿ 
ವಸಂತ ಯತುವಿನಲ್ಲಿ 
ಆಚರಿಸುವ ಹಬ್ಬಗಳು 
ಜೀವನೋತ್ಸಾಹದ 
ಪ್ರತೀಕಗಳು. 


ಕುಪಿತನಾದ. ಬ್ರಹ್ಮ ಮಗನು ಶಿವನಿಂದಲೇ 
ಭಸ್ಮವಾಗಲಿ ಎಂದು ಶಾಪವನ್ನು ನೀಡಿದನು...! 
ಶಿವನ ಮೂರನೇ ಕಣ್ಣಿನ ಜ್ವಾಲೆಯಿಂದ 
ಭಸ್ಮನಾದ ಕಾಮನನ್ನು ಕ್ಷಮಿಸಿ, ಜೀವದಾನ 
ಮಾಡಲು ಇತರೇ ದೇವದೇವತೆಗಳ 
ಪ್ರಾರ್ಥಿಸಿದಾಗ ಶಿವ, ಕಾಮ ಅನಂಗನಾಗಿ 
ನೆನೆದವರ ಮನದಲ್ಲಿ ಹುಟ್ಟಲಿ ಎಂಬ ವರ 
ನೀಡಿದನು... ಆನಂತರ "ಕಾಮ, ಶ್ರೀಕೃಷ್ಣ 
ರುಕ್ಮಿಣಿಯರ ಮಗನಾಗಿ "ಪ ಪ್ರದ್ಯುಮ್ನ ಎಂಬ 
ಹೆಸರಿನಿಂದ ಹುಟ್ಟುತಾನೆ... | 
ಕಾಮ ಮುಕ್ಕಣ್ಣನ ಸ ಕಣ್ಣಿನ 
ಕಿರಣಕ್ಕೇ ಭಸ್ಮವಾದುದು ಫಾಲ್ಗುಣದ ಹುಣ್ಣಿಮೆ 
ಮ ಹೀಗಾಗಿ ಅಂದು" ದುಷ್ಠಕಾಮನೆ 
ಗಳನ್ನು ಕಾಮನ ರೂಪದಲ್ಲಿ ದಹಿಸಲಾಗುತಿದೆ 
ಅದೇ ಕಾಮದಹನ. 

“ಹೋಳಿ” ಈ ಶಬ್ದ ರೂಢಿಯಲ್ಲಿ, 
ಬಣ್ಣದ ಹಬ್ಬ , ಓಕಳೀ ಆಟ. ಕಾಮದಹನದ 
ಪ್ರತೀಕವೆಂದು. ಪ್ರಚಲಿತವಾಗಿದೆ,: ಆದರೆ 
ಇದಕ್ಕೂ ಒಂದು ಪೌರಾಣಿಕ ಸಂದರ್ಭವನ್ನೇ 
ಹೆಣೆಯಲಾಗುತ್ತದೆ. 

ಪ್ರಹ್ಲಾದನು ವಿಷ್ಣುಭಕ್ತಿಯ ಹಟವನ್ನು 
ಬಿಡದಾದಾಗ ಹಿರಣ್ಯಕಶ್ಯಪುವು ತನ್ನ ತಂಗಿ 
"ಹೋಳಿಕಾ''ಳ. ಸಹಾಯ ' ಪಡೆಯಲು 


ಪ್ರಯತ್ನಿಸುತ್ತಾನೆ, ಹೋಳಿಕಾ ಎಂದಿಗೂ ಜ್ವಾಲೆಗೆ 


ತುಷಾರ - ಮೇ,2001 


ಸೆ ಬಣ್ಣದಾಟದಲ್ಲಿ TE ಕಟುಟ? 


ಹಂ ವಾಂ ರಾಂ ಹಾ ವಾ ಇರಾ 


ತುತ್ತಾಗದಂಥ ವರ ಪಡೆದಿರುತಾಳೆ. ಪ ಪ್ರಹ್ಲಾದನನ್ನು 

ಅವಳ ತೊಡೆಯ ಮೇಲೆ ಕುಳ್ಳ ರಿಸಿ ಸಾಗ 
ಬೆಂಕಿ ನೀಡುತಾರೆ, « ಅಂದರೆ ಪ ಪ್ರಹ್ಲಾದ ಮಾತ್ರ 
ಬೆಂಕಿಗೆ ಆಹುತಿಯಾಗುತಾನೆ. ಹೋಳಿಕಾ | 
ಉಳಿಯುತಾಳೆಂಬುದು ಅವರ ಊಹೆ. ಆದರೆ 
ಅದು ತೆದ್ವಿ ರೆದ್ದವಾಗುತ್ತದೆ ! ಹೋಳಿಕಾಳೆ ಜ್ವಾಲೆಗೆ 
ಆಹುತಿಯಾಗುತ್ತಾಳೆ, ಇದು ಕೂಡ ನಡೆದುದು 
ಫಾಲ್ಗುಣದ ಹುಣ್ಣಿಮೆಯಂದೇ. ಈ ಸಂದರ್ಭ 


ಹ "ಯಾಸುಂಗ' 


"1,2991 


RN ಇ 
ಕಾಮನ ಹಬ್ಬಕ್ಕೆ 'ಹೋಳಿ' ಶಬ್ದ ಬರಲು 
ಕಾರಣವಾಗಿರಲೂ ಬಹುದು. 

ಪೌರಾಣಿಕ ಕಥೆಗಳು ಏನೇ ಇರಲಿ 
ಸಾವಿರಾರು ವರ್ಷಗಳಿಂದ ನಡೆದು 
ಕೊಂಡು ಬಂದ ಈ ಹಬ್ಬ ವಾಸವಿಕ 
ಜೀವನದಲ್ಲಿ ಸಾಮಾಜಿಕ ನಡತೆಯಲ್ಲಿ 
ಹಳ್ಳಿಯ 'ಜಾನಪದರಿಗೂ ಶಹರದ 
ವಿದ್ಯಾವಂತರಿಗೂ ಸಂತೋಷದಿಂದ 
ಆನಂದದಿಂದ ಆಚರಿಸುವ ಹಬ್ಬವಾಗಿ 
ಪರಿಣಮಿಸಿದೆ ಮಾತ್ರ ಎಂಬುದು ದಿಟ! 

ಉತ್ತರ ಭಾರತದಲ್ಲಿ ಈ ಹಬ್ಬಕ್ಕೆ ಇನ್ನೂ 
ಹೆಚ್ಚಿನ ಮೆರಗು | 
ಬ್ರಜದಲ್ಲಿಹೋಳಿ 

ಇಲ್ಲಿಈ ಹಬ್ಬ ವರ್ಣದಾಟ, ಧಾರ್ಮಿಕ 
ಹಿನ್ನೆಲೆ ಇವುಗಳೊಂದಿಗೆ ನಡೆದಷ್ಟು ಕಾಲ 
ಇನ್ನಾವ ಪ್ರದೇಶದಲ್ಲೂ ನಡೆಯುವದಿಲ್ಲ. 
ಈ ಹಬ್ಬ ಹೋಳಿಹಬ್ಬದ ರಂಗ 
ಪಂಚಮಿಯಿಂದ ಪ್ರಾರಂಭವಾಗಿ, ಚೈತ್ರ 
ಕೃಷ್ಣ ದಶಮಿಯವರೆಗೆ ಪೂರ್ಣ ಐವತ್ತು 
ದಿನಗಳ ಕಾಲ ನಡೆಯುತ್ತದೆ ಈ ರಂಗಿನ 
ಹಬ್ಬ ಬ್ರಜದ ಕೃಷ್ಣನ ಮಂದಿರದಲ್ಲಿ. ನಿತ್ಯ 
ಗುಲಾಲನ್ನೇ ಮುಖ್ಯವಾಗಿಟ್ಟುಕೊಂಡು, 


ಲಂಕಾರ ದಿನವೂ ಭಿನ್ನವಾಗಿರುತದೆ, ಭಕರಿಗೆ 
ಸ್ಟ ಪ್ರ ಸಾದರೂಪದಲ್ಲಿ ಎರೆಚುತಾತೆ. 

ಹಬ್ಬ ₹ ಈ ಫೊದಲೇ ಪ್ರಾ ರಂಭವಾಗಿ ದರೂ 
ವಧಿವತಾಗಿ ಫ ಫಾಲ್ಗುಣ ಕೃಷ್ಣ ಏಕಾದಶಿಯಂದು 
ಮಥುರಾ - ಮಾಂಟ ಮಾರ್ಗದಲ್ಲಿಹದಿನೆಂಟು 
ಕಿ.ಮಿ. ಅಂತರದಲ್ಲಿರುವ ""ಮಾನಸ 
ಸರೋವರ'' ಗ್ರಾಮದಲ್ಲಿಪಾ ು)ರಂಭವಾಗುತ್ತದೆ. 
ಅಲ್ಲಿ "ರಾಧೆ'ಯ ಭವ್ಯಮಂದಿರವಿದೆಯಲ್ಲದೆ ಈ 
ಸಂದರ್ಭದಲ್ಲಿ ಈ ದೇವಿಯ ಜಾತ್ರೆಯೂ 
ಆಗುತ್ತದೆ. ಭಗವಾನ ಕೃಷ್ಣನು ಕಾಧಯೂಡಕೆ 
ರಾಸಕ್ರಿ ಡೆಯಾಡಿದ ಸ್ಥಳವು ಕೂಡ ಇದುವೆ ! 
ಇಲ್ಲಿ EERE ಬಣ್ಣದ ಹಬ್ಬ ಕ್ಕೊಂದು 
ವೈಶಿಷ್ಟ ವಿದೆ. ಬರೀ ಬಣ್ಣ ET ಇಲ್ಲಿ 


ಜೂ ತೆಯಲ್ಲಿ ಸಂಗೀತ ನೃತ್ಯ, ರಾಸ ಮುಂತಾದೆಲ್ಲ 


ಕಲಾವಿದನ ಕಣ್ಣಿನಲ್ಲಿ ರಾಸಕ್ರೀಡೆ 


ಒಳಗೊಂಡಿರುವ ಬಣ್ಣದ ಹಬ್ಬ ಇದು. 
ಇವುಗಳೊಂದಿಗೆ ಸ್ತ್ರೀಪುರುಷರ ಕೋಲಾಃ ಟವೂ 
ನೋಡುವಂತಹದು. ರಸರಾಜ ಭಗವಾನ 
ಶ್ರೀಕೃಷ್ಣ ರಸಸಾಮ್ರಾಜ್ಞಿರ್ದಾಧೆಯ ಸಮಾಗಮ 
ವಿಲ್ಲಿರುವದೇ ಈ ಹಬ್ಬಕ್ಕೆ ಅಷ್ಟೊಂದು ಮೆರಗು! 
ಈ `ರಾಸಕ್ತಿ ಡೆಯನ್ನೊಡಗೂಡಿದ ಬಣ್ಣ 
ದಾಟದ ಜೊತೆಗೆ ಸ್ಪೀಪೆರುಷರೂ, ಭಾಂಗ. 
ಸೇವನೆಯನ್ನು ಮಾಡುತಾರೆ. ಚಿಲುಮೆಯನ್ನು 
ಎಳೆಯುತಾರೆ, ಹುಕ್ಕಾ (ಗುಡಗುಡಿ) 
ಸೇವಿಸುತಾರೆ, ಇನ್ನೇನು, ಇವುಗಳೆಲ್ಲದರ 
ಗುಂಗಿನಲ್ಲಿ, ಮದ, ಮಸ ಮ? ವರ್ಣಗಳ 
ರಂಗೇ ಇಮ್ಮಡಿಸಿದಾಗ ಮಾನವನ ಪ್ರಜ್ಞೆ; ಹೇಗಿರ 
ಬೇಡ. "'ಬ್ರಜ'ವು ಮಥುರಾದ ಬಳಿಯಿದೆ, 
ಹಾಗೂ ಕೃಷ್ಣನು ತನ್ನ ಬಾಲ್ಯದ ದಿನಗಳನ್ನು 
ಇಲ್ಲಿಯೇ ಕಳೆದುದರಿಂದ ಈ 
ಸಲಕ್ಕೆ ಇಷ್ಟೊಂದು ಮಹತ್ತ್ವ. 


ಬರಸಾನಾದಲ್ಲಿ 


ಬರಸಾನಾ ಮಥುರಾ 
ಬಳಿಯಲ್ಲಿಯೇ ಇರುವ 
ಇನ್ನೊಂದು ಚಿಕ್ಕ ಹಳ್ಳಿ. 
ಇದುವೇ ರಾಧೆಯ ಜನ್ಮ 
ಸ್ಥಳವೆಂದು ಇಲ್ಲಿಯ ಜನರ 
ನಂಬುಗೆ | ಇಲ್ಲಿಯ ಮಹಿಳಾ 
ಮೂಹ ಈ 'ಹಬ್ಬದ ದಿನ 
Lp ಬಹುರೋಷ 
ದಿಂದ ಪುರುಷರ -ಮೇಲೆ 
ಬಣ್ಣಚೆಲ್ಲಲು ಬರುತಾರೆ. 
ಅದರ ಹಿನ್ನೆಲೆಯೆಂದರೆ ಕೃಷ್ಣನು 
ಬಾಲ್ಯದಲ್ಲಿ, ಇಲ್ಲಿಯ ಮಹಿಳೆ 
ಯರನ್ನು ಬಣ್ಣಚೆಲ್ಲುವು 
ದಲ್ಲದೇ ವಿವಿಧ ಕೀಟಲೆ, 
ಆತಂಕ ಆಟಗಳಿಂದಲೂ 


ತೀರಿಸುವ ಡ್ಯೋತಕವಾಗಿ ಪರುಷ ರ ಮೇಲೆ 
ರೇಗಾಡುತಾರೆ, " ಪುರುಷರು ಆ ಆಹ್ವಾನವನ್ನು 
ಅಷ್ಟೆ ಆಸಕ್ತಿಯಿಂದ ಸಿ ಸ್ವೀಕರಿಸು ತಾರೆ. ಈ ಸೇಡಿನ 
ಬಣ್ಣದಾಟಿವನ್ನು “ನೋಡುವದೇ ಒಂದು 
ಗೌಜು | 


ಹಿಂದಿನ ನೆನಪು 


ಇಂದು ಈ ಹಬ್ಬ ತರುಣ ಪೀಳಿಗೆಯಲ್ಲಿ 


ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಸಮಾಜದ 
ಎಲ್ಲಾ ವಯಸಿನ ಜನರಲ್ಲಿಯೂ ಹರಡಿ, 
ಒಂದು ಸಾಮಾಜಿಕ ಐಕ್ಯತೆಯ ಕುರುಹಾಗಿ, 
ಸ್ನೇಹವರ್ಧನೆಯ ಸಾಧನವಾಗಿ 
ಜಿಳೆಯುತ್ತಿರುವದು ಸಮಾಧಾನದ ಸಂಗತಿ 
ಯೇ. 

ಹಿಂದಿನ ಕಾಲದಲ್ಲಿ ಈ ಹಬ್ಬ ಅರಸರ 
ಕಾಲದಲ್ಲಿ ಒಂದು ಅರಸೊತ್ತಿಗೆಯ ಆಟವಾಗಿ 
ರುವದನ್ನು ನೆನೆದರೆ, ಅಥವಾ ಇತಿಹಾಸಕಾರರ 
ಹಳೆಯ ಟಿಪ್ಪಣಿಗಳನ್ನು ನೋಡಿದರೆ ಇನ್ನೂ 
ಅಚ್ಚರಿಯಾಗುತ್ತದೆ. ರಾಜಪುತಾನ, ರಾಜಸ್ಥಾನ 
ಇಂಥ ಉತ್ತರ 'ಹಿಂದುಸ್ಥಾನದಲ್ಲಿ ಅರಸೊತಿಗೆ 
"ಮೆರೆದ ನಾಡಿನಲ್ಲಿ ಥ್ರ ಹಬ್ಬದ ಅಬ್ಬರ, 
ಅರಸರ ಕೈಯಲ್ಲಿ ' ಅದೆಷ್ಟು "ಉಬ್ಬಿತ್ರೆಂದರೆ 
ಉದಯಪುರದಲ್ಲಿ ಅರಸ ಜಾರಿ 
ರಾಜರೂ ಜಟ ತಮ್ಮ ಪ್ರೀತಿಯ 
ಕುದುರೆಯ ಸವಾರಿಮಾಡಿ, ಜೊತಿಗೆ ತಮ್ಮ 
ರಾಜಕೀಯ, ಸೈನಿಕ ಅಧಿಕಾರಿಗಳನ್ನು ಒಡೆ 
ಗೂಡಿ ಅರಮನೆಯ ಎದುರಿನ ನಿವಾಸಗಳ 
ಮಾಳಿಗೆಗಳ ಮೇಲೆ ಆಡುವ ಈ ನೋಟವೇ 
ಒಂದು ಸೊಗಸು. ಬಣ್ಣ ಚೆಲ್ಲುವ ರೀತಿಯಲ್ಲೂ 
ಒಂದು ರೀತಿ, ತೂರುವ "ಬಣ್ಣದ ಹುಡಿ, 
ತೆಳುವಾದ ತಟ್ಟೆಯಲ್ಲಿ ಮಡಿಚಿದ ಅದನ್ನು 
ಒಗೆದಾಗ ಗುರಿತಲಪಿದೆ. ಅದು ಮದ್ದು ಸಿಡಿದಂತೆ 


ಕಾಡಿಸಿರುತಾನೆ, ಹೀಡಿಸಿರುತಾನೆ. ಆ ಸೇಡನ್ನು 


ರಾಜಸ್ಥಾನದಲ್ಲಿ ಕೋಲಾಟ ಸಂಭ್ರಮ 


ಸುತ್ತಲೂ ತೂರುತಿತ್ತ್ಯು ಹರಡು ತಿತ್ತು ಈ 


ಆಟದ. ವರ್ಣನೆಯನ್ನು ಪ ್ರತ್ಯಕ್ಷ "ದರ್ಶಿ 
"ತೋಡ''ನು Aಗnals & ಸರ of 
Rajasthanದಲ್ಲಿ: ಬಹು ಅಂದವಾಗಿ ಬರೆ 


ದಿದ್ದಾರೆ. ಈ ಹಬ್ಬ ಬರೀ ಬಜ ದಳ ಯಕ್ಕೆ 


ಮುಕ್ತಾಯವಾಗುತ್ತಿರಲಿಲ್ಲ. “ದರ್ಬಾರ' 
ದೊಂದಿಗೆ ಕೊನೆಗೊಳ್ಳುತಿತ್ತು "ಚ್‌ೌಗನ್‌'' 


'ದಲ್ಲಿಸಭೆಸೇರಿ, ರಾಜರ ಮು್ಕಿಸ್ಥ ಸ್ಥ "ರಾಣಾನು' 


ಒಂದು ಗಂಟೆಯ ಕಾಲ ಹೋಳಿಯ 
ಹಾಡುಗಳನ್ನು ಆಲಿಸಿ ಆನಂದ ಪಡುತ್ತಿದ್ದನು. 


ಮಣಿಪುರದಲಿ ) ಹಬ್ಬದ ರೀತಿ 


ಮಣಿಪುರದಲ್ಲಿ ಈ ಹಬ್ಬವನ್ನು. ಆಚರಿಸಿ 
ದರೂ ಕೂಡ ಇಲ್ಲಿಯ ಆಚರಣೆಯಲ್ಲಿ 
ಒಂದಿಷ್ಟು ಬದಲಾವಣೆ ಕಂಡುಬರುತದೆ. 
ಇಲ್ಲಿಯ ಗಿರಿಜನರು ಈ ಹಬ್ಬಕ್ಕೆ ಕ್ಷೆ "ಯಾಸುಂಗ' 
ಎಂದು ಕರೆಯುತಾರೆ. ಅದಕ್ಕೇ ನೇರವಾಗಿ 
ಹೋಳಿಹಬ್ಬವೆನ್ನುವುದಿಲ್ಲ. ಹೊಳಿಯ ಹತ್ತಿರದ 


ಸಹೋ ದರನೇ "ಯಾಸುಂಗ' ಎಂಬು ವದು 


ಇವರ ನಂಬುಗೆ. ಭಾರತದ ನೆಲಮೇಲೆ, ಶೈವ 
ತಳಹದಿಯ ಮೇಲೆ ಈ ಹಬ್ಬ ವನ್ನು ಆಚರಿಸಿದರೆ 
ಇಲ್ಲಿಯವರದು ಹೆಚ್ಚಾಗಿ ವೈಷ್ಣವಸ ಸಂಪ್ರದಾಯ 
ದಲ್ಲಿ ನಡೆಯುವ "ಹಬ್ಬ. ಜೆ ಕೃಷ್ಣನ 


ತುಷಾರ - ಮೇ,2001 


ಮಹಾಭಕ್ತ ಚೈತನ್ಯ ಪ್ರಭುವಿನ 


ಜನ್ಮದಿನವೆಂದು ಅವರ 
ನಂಬುಗೆ. 
ಮಣಿಪುರಿಯ ಜನರು 


ಹಿಂದಿನಿಂದ ಬಂದು ಒಂದು 
ನಂಬುಗೆಯನುಸಾರ, ಚೈತನ್ಯ 
ಮಹಾಪ್ರಭು ಪುರಿಯ 
ಜಗನ್ನಾಥನ ಪಾದದಲ್ಲಿಯೇ 
ಲೀನ'ವಾದ'ನಂಬಂದಗು, 
ಇನ್ನೊಂದು ನಂಬುಗೆಯ 
ಪರಮಾತ್ಮನು ಸಮುದ್ರದಲ್ಲಿ 


ಪ್ರಕಾರ ಕೃಷ್ಣ 
ನಡೆದು ST ಹೇಳುತ್ತಾರೆ. ಆ 
ಮಣಿಪುರದಲ್ಲೂ "ಯಾಸುಂಗ'' ` ಹೆಸರಿನಲ್ಲಿ 


ಬಣ್ಣದ ಹಬ್ಬ ನಡೆ ಯುತ್ತದೆ. 
ಯುಗಾದಿ "ವಾಸಂತಿ' 

ಬಣ್ಣದ ಆಟವಾಗಿ ಎಲ್ಲೆಲ್ಲೂವರ್ಣಮಯ 
ವಾದ ವಾತಾವರಣವನ್ನು ನಿರ್ಮಿಸಿ, 


ಹೊಸವರ್ಷ ಸ್ವಾಗತ ಬಯಸುತ್ತೇವೆ, ಇಲ್ಲವೇ 
ಮನ್ಮಥ ರತಿಯು ಹೊರಡುವಾಗ ವಾಸಂತಿ. 
ಯನ್ನು - ಯುಗಾದಿಯನ್ನು ನಮಗಾಗಿ ಕಳುಹು 
| ತಾರೆ. 

ಆ ಸಂಭ್ರಮವೇ ಬೇರೆ, ಯುಗಾದಿ 
ಬಂತೆಂದರೆ ಹೊಲ ಉಳುವ ರೈತನ ಮನೆಯ 
ಸಂಭ್ರಮ ಬೇರೆ, ಅಂದು ಆತ ನೇಗಿಲ 
ಪೂಜೆಯನ್ನು ಮನೆಯವರೊಂದಿಗೆ ವಿಶೇಷವಾಗಿ 
ನೆರವೇರಿಸುತಾನೆ. 

ನೆಮ್ಮಲ್ಲಿ 9ರ ಅಂಕಿಗೆ ಒಂದು ವಿಶಿಷ್ಟ ಪ್ರತಿಷ್ಠೆ 
ನವಗ್ರಹ, ನವರತ್ನ; ನವರಸ ಹೀಗೆ ಇನ್ನು 
ಏನೇನೋ ವಿಷಯಗಳಲ್ಲೂ ಈ ಸಂಖ್ಯೆಯ 
ಮಹತ್ವವನ್ನು ಹೆಚ್ಚಿಸಿದ್ದಾರೆ, ನಿ 
' ಪೂಜೆಯ : ಕಾಲಕ್ಕೆ “ನವಧಾನ್ಯವಿರಬೇಕು, 

ಅಡಕೆಹಾಳೆಯ ದೊನ್ನೆ ಇಲ್ಲವೆ ರೇಶಿಮೆ 


ಬಟ್ಟೆಯಲ್ಲಿ ಆ ನವಧಾನ್ಯ ಗಳನ್ನು ಕಟ್ಟಿನೇಗಿಲದ 
ಜೊತೆಗೆ ಪೂಜೆಯಲ್ಲಿರಿಸಬೇಕು. ಹೀಗೆ ಇರಿಸಿದ 

ಧಾನ್ಯ ಗಳ ಮೇಲೆ ದಿನ ಪೂಜೆ ಮಾಡಿದಾಗ ಈ 
ಧಾನ್ಯದ ಗಂಟಿನಮೇಲೂ ನೀರು ಚಿಮುಕಿಸು 
ತಾರೆ. ಒಂಬತ್ತು ದಿನಗಳ ಕಾಲ ಈ ಪೂಜೆ, 
ಆಮೇಲೆ ಗಂಟನ್ನು ಬಿಚ್ಚಿ ಯಾವ ಧಾನ್ಯದ 
ಮೊಳಕೆ ನಳಂದ ಎಂಬುದನ್ನು ನೋಡಿ, 
ಆ ಧಾನ್ಯದ ಫಸಲು ಹೆಚ್ಚು ಬರುತ್ತದೆಂಬುದನ್ನು 
ನಿರ್ಣಯಿಸುತಾರೆ. ಪ ಪೂಜೆಗೆ “ೆಹೊನ್ನೇರು” 


ಎಂದೂ ಕರೆಯುವದುಂಟು, ಆದರೆ 
ಪ್ರಾದೇಶಿಕವಾಗಿ ಈ ಹಬ್ಬದ ರೂಢಿ ಈಗ - 
ಅಲ್ಲಲ್ಲಿ ಕಡಿಮೆಯಾಗಿದೆ. | 


ಹಣ್ಣೆಲೆ ಉದುರಿ, ಚಿಗುರೆಲೆ ಹಚ್ಚಹಸಿರಾಗಿ 
ವೃಕ್ಷದ ಎಲ್ಲ ಭಾಗವನ್ನೂ ಆವರಿಸಿರುತ್ತದೆ. ಪ 
ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ 
— ಹಣ್ಣೆಲೆ ಉದುರುವಾಗ ಹಸುರೆಲೆ ನಕ್ಕಿತು. 
ಎಂದು. ಆದರೆ ಆ ಹಸಿರೆಲೆ, ತಾನೂ ಹಣ್ಣಾಗಿ 
ಒಂದು ದಿನ ಉದುರುವದೇ ಎಂಬುದನ್ನು 
ಗಮನದಲ್ಲಿಟ್ಟಿರುವುದಿಲ್ಲವೆಂಬ ಮಾತನ್ನು ತ್ರಾ 
ನುಡಿ ನೆನಪಿಗೆ ತಂದು ಕೊಡುತ್ತದೆ, ಇದು 
ಯುವಕರಿಗೆ ಎಚ್ಚರದ ಮಾತು! | 

ಈ ವಸಂತಜುತುವಿನ ಕಾಲದಲ್ಲಿ ನಿಸರ್ಗ 
ಒಂದು ರೀತಿಯ ಕೊಡುಗೆಯನ್ನು ನೀಡಿದರೆ, 


ಹಬ್ಬವನ್ನು ಆಚರಿಸುವ ರೀತಿಯಲ್ಲಿ ಹೆಚ್ಚು 


ಕಡಿಮೆಯಾಗುತದೆ. ಬೇವು-ಬೆಲ್ಲವನು ಸಾಧಾ 
ರಣ ಎಲ್ಲೆಡೆ ” ಉಪಯೋಗಿಸುವದುಂಟು. 
ಮಹಾರಾಷ್ಟ್ರದಲ್ಲಿ ಈ ಹಬ್ಬಕ್ಕೆ “ಗುಡಿಪಾಡವಾ'' 
ಎಂದು ಕರೆಯುತಾರೆ. ಅಂದು ಪ್ರತಿಯೊಬ್ಬರ 
ಮನೆಯ ಮೇಲೆ, “ಧ್ವಜದ ಆಕಾರದ ಒಂದು 
ಕೋಲಿಗೆ: ಹೊಸಬಟ್ಟಿಯನ್ನು ಇರಿಸಿ ಅದರ 
ಮೇಲೊಂದು ಚಿಕ್ಕ ತಂಬಿಗೆಯೋ ಅಥವಾ 
ಗಿಂಡಿಯನ್ನೋ "ಸೇರಿಸಿರುತ್ತಾರೆ. ಅದು 
"ಧ್ವಜದ' ರೀತಿಯಲ್ಲಿ ಕಾಣುತದೆ. ಕನ್ನಡದಲ್ಲಿ 


ತುಷಾರ - ಮೇ,2001 


¥ 


ಧ್ವಜಕ್ಕೆ "ಗುಡಿ' ಯಂದೂ ಕರೆಯುತ್ತೇವೆ. ಈ .- 
ಮರಾಠಿಯಲ್ಲಿ 


ಅಚ್ಚಕನ್ನಡ ಶಬ್ದ “'ಗುಡಿ'' 
ಮಿಶ್ರೆ ವಾಗಿ ಮರಾಠಿಯದೇ 
ಮಟ್ಟಿಗೆ ಬಳಕೆಯಲ್ಲಿದೆ. 
ಕರ್ನಾಟಕದಲ್ಲಿ ಯುಗಾದಿಯಂದು 
“ಹೋಳಿಗೆ'ಯೇ ಪಕ್ವಾನವಾದರೆ ಅದೇ 
ಹೋಳಿಗೆ ಮಹಾರಾಷ್ಟ್ರದಲ್ಲಿ “ಹೋಳಿ' 
ಯಂದು ಘಕ್ಚಾನ್ನ. "ಹೋಳಿರೇ, ಹೋಳಿ, 
ಪೂರ್ಣಾಚಿ ಪೋಳಿ... ಎಂದು ಮಕ್ಕಳು 
ಹಾಡಿ, ಹೋಳೆಗೆಯನ್ನು ಆಹ್ವಾನಿಸುತಾರೆ. 
""ಹೂರಣಕ್ಕೆ "ಪೂರಣ" ಎಂದು ಕರೆಯು 
ವದುಂಟು ಮರಾಠಿಗಳು. | 
ಯುಗಾದಿಯಂದು ಪಂಚಾಂಗ ಶ್ರವಣ ವೂ 


ಎಂಬುವಷ್ಟರ 


ತುಷಾರ - ಮೇ,2901 
5 


ನಡೆಯಬೇಕು. ಅದರಿಂದ ವರ್ಷದ 
ಆಗುಹೋಗು ಮಳೆಬೆಳೆ ದೇಶದ ಸ್ಥಿತಿಗತಿ 
ಮುಂತಾದ್ದನ್ನೆಲ್ಲ ಊರಜೋಯಿಸರು ಹೇಳ 
ಬೇಕು, ಈಗ ಈ ಪದ್ಧತಿ ಸಾಕಷ್ಟು ಕಡಿಮೆ 
ಯಾಗಿದೆ. ತೂಗು ಪಂಚಾಂಗ ಬಂದಾಗಿನಿಂದ 
ಪ್ರತಿಯೋರ್ವರು ಅದನ್ನು ತಾವೇ ಓದಿ 
ತಿಳಿದುಕೊಳ್ಳು ವಷ್ಟು ಸುಲಭವಾಗಿದೆ ಆ ಸ 
ಪಂಚಾಂಗ. 

ಯುಗಾದಿಯಂದು ಅಲ್ಲವಾದರೂ ಚಿನ್ನ 
ವನ್ನು ಕೊಳ್ಳಬೇಕು. ಅದು ಸಮೃದ್ದಿಯ 
ಕುರುಹು. ಆದರೆ ಈಗ ಕೊಳ್ಳುವ "ಚಿನ್ನದ ಕ 
ಪ್ರಮಾಣ ಕಡಿಮೆಯಾಗಿದೆ. 'ಶಾಸ್ತ್ರ'ವಾಗಿ 
ಉಳಿದಿದೆಯಷ್ಟೆ |: ಅಂತೂ ಹೊಸವರ್ಷ 
ದಂದೂ ಒಂದಿಷ್ಟು ಚಿನ್ನ ಮನೆಗೆ ಬರಬೇಕು. 

ಹೀಗೆ ಕಸವೂ ರಸವಾಗಿ ಕಣ್ಣಿಗೆ ಹಬ್ಬವನ್ನಾಗಿ 
ಮಾಡುವ ಈ ವಸಂತಖತುವಿನ ವರ್ಣನೆಯನ್ನು 
ಎಷ್ಟುಮಾಡಿದರೂಕಡಿಮೆಯೇ! -9 


ವಸಂತನ ಹಸಿರು ಚಿಗುರು 
ಗ್ರೀಷ್ಠನ ಬಿಸಿ ತಪನೆ 
ವರ್ಷನ ಧಾರೆಯಲಿ ಕರಗಿ 
ಮಿಲನದ ಸಂಭ್ರಮ 
ಶರತ್‌ ಹೇಮಂತಗಳ 


ಸುಗ್ಗಿಸಂಕ್ರಾಂತಿಯಲೂ 
ಮೆರೆವ ಛಳಿ, ಮರೆಸುವ 
ವಸಂತನ ನಿರೀಕ್ಷೆ 

ಇದ್ದರೆಷ್ಟು ಚಂದ, 

ಒಂದೇ ಯತು, 

ಎಲ್ಲ ಸದ್ಗುಣಗಳ ಹೊತ್ತು?! 


ಈ ಇ. 2 ರಾಜಲಕ್ಷ್ಮಿ ಮಂಡ್ಯ 


